ಭ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ. ಹೆಸರು 
ಉತ್ತರಿಸುವವರು 


ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


651010 
ಶ್ರೀ ವಿಜಯಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ) 
ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 
05-03-2021 


& 


ಪ್ರಶೆ 


ಮ 


ಉತ್ತರ 


©) 8 ie 


p) 


ಸರ್ಕಾರ ಕೈಗೊಂಡ 


ಕಲ್ಲಾಣ ಕರ್ನಾಟಕ ಭಾಗದಲ್ಲಿ ಅತಿ 


ಹೆಚ್ಚು ಮಂದಿ ಅಪೌಷ್ಟಿಕತೆಯಿಂದ ಹೌದು. 
ಬಳಲುತ್ತಿರುವುದು ಸರ್ಕಾರದ ಗಮನಕ್ಕೆ 2 | 
ಬಂದಿದೆಯೇ: ಬಂದಿದ್ದಲ್ಲಿ, . ಈ ಬಗ್ಗೆ ಅಪೆ ಷ್ಠಿಕತೆಯನ್ನು ಹೋಗಲಾಡಿಸಲು ರಾಜ್ಯದಲ್ಲಿ 
ಕ್ರಮಗಳೇನು; | ಜಿಲ್ಲೆಗಳೆನ್ನೊಳಗೊಂಡಂತೆ ಸರ್ಕಾರವು ಹಮ್ಮಿಕೊಂಡಿರುವ | 
(ಜಿಲ್ಲಾವಾರು ಮಾಹಿತಿ ನೀಡುವುದು.) ಕಾರ್ಯಕ್ರಮಗಳು ಈ ಕೆಳಕಂಡಂತಿದೆ. 


ಅಪೌಷ್ಠಿಕತೆಯುಳ್ಳ ಮಕ್ಕಳಿಗೆ ರೂ.12.00ರ ಪೂರಕ 
ಆಹಾರವನ್ನು ನೀಡಲಾಗುತ್ತಿದೆ. 


ಮೊಟ್ಟೆಯನ್ನು ನೀಡಲಾಗುತ್ತಿದೆ. 

ra RANMA Lm ನಾ 
ಕೆನೆಭರಿತ ಹಾಲನ್ನು ನೀಡಲಾಗುತ್ತಿದೆ. 
4) ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಹೆಚ್ಚುವರಿಯಾಗಿ ವಾರದಲ್ಲಿ 


ಹಾಲನ್ನು ನೀಡಲಾಗುತ್ತಿದೆ. 


ಮಕ್ಕಳಿಗೆ ಹೆಚ್ಚುವರಿಯಾಗಿ ವಾರದಲ್ಲಿ 3 ದಿನ 
200 ಎಂ.ಎಲ್‌. “$ನೆಬರಿತ ಹಾಲನ್ನು ನೀಡಲಾಗುತ್ತಿದೆ. 


ಮಗುವಿಗೆ ವಾರ್ಷಿಕ ರೂ.2,000/- ಗಳಂತೆ 
ಭರಿಸಲಾಗುತ್ತಿದೆ. ' 
7 ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ 


ಚಿಕಿತ್ಸೆ ನೀಡಲಾಗುತ್ತಿದೆ. 


y 9 J NS peop ಬಲ 
OU SUIVOUY OU NATO VOY EVN VUNY 
J ಮ ಜು 


ಎಲ್ಲಾ 
(ವ) 


1 ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಸಾಮಾನ್ಯ ಮಕ್ಕಳಿಗೆ 
ಪ್ರಶೀ ದಿನ ರೂ.8.00 ರಂತೆ ಘಟಕ ವೆಚ್ಚ ಭರಿಸುತ್ತಿದ್ದು, ತೀವ್ರ 


ಪೌ ಪೌಷ್ಟಿಕ 


2) 3 ರಿಂದ p ವರ್ಷದ ಎಲ್ಲಾ' ಮಕ್ಕಳಿಗೆ ವಾರದಲ್ಲಿ 2 ದಿನ 


5 ದಿನ 


3 ದಿನ 


ಹಾಲು ಮತ್ತು 3 ದಿನ ಮೊಟ್ಟೆಯನ್ನು ನೀಡಲಾಗುತ್ತಿದೆ. 
ಮೊಟ್ಟೆಯನ್ನು ಉಪಯೋಗಿಸದ ಮಕ್ಕಳಿಗೆ ವಾರದಲ್ಲಿ 6 ದಿನ 


5) ಹಿಂದುಳಿದ 5 ಜಿಲ್ಲೆಗಳಾದ ಕಲ್ಬುರ್ಗಿ, ಬೀದರ್‌, ರಾಯಚೂರು, 
ಕೊಪ್ಪಳ ಹಾಗೂ "ಯಾದಗಿರಿ ಜಿಲ್ಲೆಗಳ ಸಾಧಾರಣ ಅಪೌಷ್ಠಿಕ 


ಮೊಟ್ಟೆ 


6) ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ವೈದ್ಯಕೀಯ ವೆಚ್ಚ ಯೋಜನೆಯಡಿ 
ಔಷಧಿ ಹಾಗೂ ಚಿಕಿತ್ಸಾ ಆಹಾರಕ್ಕಾಗಿ (ಥೆರಪೆಟಿಕ್‌ ಫುಡ್‌) ಪ್ರತಿ 


ವೆಚ್ಚ 


ಪೌಷ್ಠಿಕ 


ಪುನರ್ವಸತಿ ಕೇಂದ್ರ (ಎನ್‌.ಆರ್‌.ಸಿ.) ಗಳಲ್ಲಿ ಅಪೌಷ್ಟಿಕ ಮಕ್ತ ್ಯಳಿಗೆ 


4 


ಆ) 


ಕಳೆದೆ ಮೂರು ವೆರ್ಷಗಳಿಂದ' ಕಲ್ಯಾಣ 
ಕರ್ನಾಟಕ ಭಾಗದಲ್ಲಿ ಅಪೌಷ್ಠಿಕತೆಯನ್ನು 
ನಿವಾರಿಸಲು ಸರ್ಕಾರ ಬಿಡುಗಡೆ 


ಕಲ್ಯಾಣ 


ಕರ್ನಾಟಕ ಭಾಗದಲ್ಲಿ ಅಪೌಷ್ಠಿಕತೆಯನ್ನು ನಿವಾರಿಸಲು 
ಸರ್ಕಾರವು ಕಳೆದ 3 ವರ್ಷಗಳಲ್ಲಿ ಬಿಡುಗಡೆ ಮಾಡಿರುವ ಅನುದಾನದ 


ವಿವರ ಈ ಕೆಳಕಂಡಂತಿದೆ. 


ಮಾಡಿದ ಅನುದಾನ ಎಷ್ಟು? | ಜ್ತ ಪರ 7 ಫಡ ವರ್ಷಗಳಲ್ಲಿ ಬಡುಗಡೆ 
(ಜಿಲ್ಲಾವಾರು ಮಾಹಿತಿ ನೀಡುವುದು) || ಮಾಡಿದ ಅನುದಾನ 
(ರೂ.ಲಕ್ಷಗಳಲ್ಲಿ) 

T ರ್ಗ 37765.48 

2 |ಜೀದರ್‌ 3123455 

3 [ರಾಯಜೊರು 28017.94 

4 ಬಳ್ಳಾರಿ 19456.12 

31 ಯಾದಗಿರ 16566.03 

6 ಕೊಪ್ಪಳ 18538.54 

ಲು ಜ್‌ 


. ಸಂಖ್ಯೆ; ಮಮ 66 ಐಸಿಡಿ 2021 


| (ಶಶಿಕಲಾ ಅಣ್ಣಾಸಾಹೇಬ್‌ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ, 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


